ಕರ್ನಾಟಿಕ ಸರ್ಕಾರ 
ಕರ್ನಾಟಿಕ ವಿಧಾನ ಪರಿಷತ್ತು 
12ನೇ ಅದಿವೇಶನ-2022 


ಚಕ ಗುರುತಲ್ರದಪತ್ನಸಂತ್ಯ | 
ಮಾನ್ಯ ಸದಸ್ಯರ ಹೆಸರು ಡಾ: ವೈ.ಎ. ಪಾಲಾಯಲಸ್ನಾಮಿ: 
ಶಿಕಕರ ಕ್ಷೇತು: » 
ಉತ್ತರಿಸುವ ಸಚಿವರು | : [ಮಾನ್ಯಉನ್ನತ ಶಿಕ್ಷಣ ಸಚಿವರು 
ಉತ್ತರಿಸಬೇಕಾದ ದಿನಾಂಕ EO TT NESTE 


ವಿಶ್ವವಿದ್ಯಾಲಯ | ಬೆಂಗಳೂರು ವಿಶ್ವವಿದ್ಯಾಲಯವನ್ನು 
ಸ್ಥಾಪನೆ ಯಾಗಿದ್ದ ಯಾವಾಗ; (ಅದರ | 1964ರಲ್ಲಿ ಸ್ಥಾಪಿಸಲಾಗಿದೆ. ಬೆಂಗಳೂರು 
ಧ್ಯೇಯೋದೇಶಗಳೇಮ) ವಿಶ್ವವಿದ್ಯಾಲಯವು ಕೆಳಕಂಡ 
ಧ್ಯೇಯಗಳನ್ನು ಹೊಂದಿರುತ್ತದೆ. 
* ಗುಣಾತ್ಮಕವಾದ ಶಿಕ್ಷಣ ನೀಡಿ ವೈಜ್ಞಾನಿಕ 
ಮನೋಧರ್ಮದ ಬೆಳವಣಿಗೆ; 
ತಾತ್ಮಿಕ ಜ್ಞಾನದ ಜೊತೆಗೆ ಅನ್ನಯಿಕೆ 
ಕೌಶಲ್ಯದ ಬೆಸುಗೆ; 
ಗುಣಾತತ ಬೋಧನೆ, ಸಂಶೋಧನೆ ಮತ್ತು 
ಪ್ರಕಟಣೆಗಳ ಮೂಲಕ ಶಿಕ್ಷಣದ ಶ್ರೇಷ್ಠತೆ 
ಸಾಧನೆ; 
ಸಮಾಜದ ಎಲ್ಲಾ ವರ್ಗಗಳಿಗೂ ಉನ್ನತ 
ಶಿಕ್ಷಣದ ಅವಕಾಶ; 
ವಿದ್ಯಾರ್ಥಿಗಳಲ್ಲಿ ಉತ್ತಮ ಮೌಲ್ಯಗಳು 
ಹಾಗೂ ನಾಯಕತ್ವದ ಗುಣಗಳನ್ನು 
ಬೆಳೆಸುವುದು; ' 
ಸಾಮಾಜಿಕ ಸೂಕ್ಷ್ಮ ಪ್ರಜ್ಞೆ ಹೊಂದಿದ 
ಪ್ರಜೆಗಳನ್ನು ರೂಪಿಸುವುದು; 
ಜ್ಞಾನ ಹಾಗೂ ಮೌಲ್ಯಭರಿತ ಸಮಾಜ 
ಸೃಷ್ಠಿಸಲು ಆದ್ಯತೆ; 
ರಾಷ್ಟ ನಿರ್ಮಾಣದಲ್ಲಿ ಸಕ್ರಿಯ ಪಾತ್ರದ 
ನಿರ್ವಹಣೆ 


-2- 


ನೇರ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ, 
ಪುಸ್ತುತ ಆರ್ಥಿಕ ನಿರ್ಬಂಧಗಳು 
ಜಾರಿಯಲ್ಲಿರುತ್ತವೆ. ಈ ಆರ್ಥಿಕ 
ನಿರ್ಬಂಧಗಳನ್ನು ತೆರವುಗೊಳಿಸಿದ ನಂತರ 
ಅಗತ್ಯ ಕ್ರಮವಹಿಸಲಾಗುವುದು. 


ಸದರಿ ವಿಶ್ವವಿದ್ಯಾಲಯಕ್ಕೆ ಬೆಳಕಾಗಿರುವ 
ಖಾಯಂ ಬೋಧಕ 1 ಬೋಧಕೇತರ 
ಸಿಬ್ಬಂದಿಗಳನ್ನು ಭರ್ತಿ ಮಾಡಿಕೊಳ್ಳಲು 
ಸರ್ಕಾರ ಕೈಗೊಂಡ ಕ್ರಮಗಳೇನು 
(ಮಾಹಿತಿ ನೀಡುವುದು) 
ಸ೦ಖ್ಯೆ: ಇಡಿ/ 183 /ಯುಬಿವಿ 12022 


(ಡಾ। ಅಶ್ವತ್‌ ಯಣ ಸಿ.ಎನ್‌) 
ಉನ್ನತ ಶಿಕ್ಷಣ, ಐಟಿ ಮತ್ತು ಬಿಟಿ ವಿಜ್ನಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಚಿವರು. 


